ಕರ್ನಾಟಕ ವಿಧಾನ ಪರಿಷತ್ತು 


1458 . 
ಶ್ರೀ ಪ್ರಕಾಕ್‌ ರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 
[| 17.03.2021. 
| ಉಪೆ ಮುಖ್ಯಮಂತ್ರಿ ತ್ರಿಗಳು 
' ಲೋಕೋಪಯೋಗಿ ಇಲಾಖೆ 


ಉತ್ತರಿಸುವ`ದನಾಂಕ 
ಪತ್ತನಸುವ ಸಚವರ 


_ 


ಪ್ರಶ್ನೆ ಉತ್ತರ 


€ವರ್ಗಿ-ವಿಜಯೆಪುರ`ವಕಗಿನ ರಾಜ್ಯ ಹೆದ್ದಾರಿಯನ್ನು ಕಷ್ಟ್‌ ಕಕ] 
218 (ಹೊಸ ರಾ.ಹೆ-50) ಆಗಿ ಮೇಲ್ಡರ್ಜಿಗೇರಿಸಲಾಗಿದೆ. ವಿಜಯಪುರ - 


ಸಂಕೇಶ್ವರ ವರೆಗಿನ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ 5488 ಎಂದು 
ಮೇಲ್ಬರ್ಜೆಗೇರಿಸಲಾಗಿದೆ. 


ಜೇವರ್ಗಿ ಸಂಕೇಶ್ವರ 
ರಸ್ತೆಯನ್ನು ರಾಜ್ಯ 
ಹೆದ್ದಾರಿಯಿಂದ ರಾಷ್ಟ್ರೀಯ 
ಹೆದ್ದಾರಿಯಾಗಿ 
ಪರಿವರ್ತಿಸಲಾಗಿದೆಯೇ; 


ಆ) 


%) 


L 


ರಾಷ್ಟ್ರೀಯ””ಹೆದ್ದಾರಿಯೆನ್ನಾಗಿ `ಮೇಲ್ದರ್ಜೆಗೇಕಸರಾದ ಜರ: ವಿಜಯೆಪುಕ `'ಭಾಗೆದ ರಾಷ್ಟ್ರೀಯ 
-| ಪರಿವರ್ತಿಸಿದ ನಂತರ' ಎಷ್ಟು | ಹೆಬ್ದಾರಿ-218 (ಹೊಸ ರಾ.ಹೆ.50) ರಸ್ತೆಯು ಗಟ್ಟಿ ಬಾಹುಗಳುಳ್ಳ ದ್ವಿಪಥ ರಸ್ತೆಯನ್ನು 
ಪಥ ರಸ್ತೆಗಳನ್ನಾಗಿ ಮಾಡಲು ಅಭಿವೃದ್ಧಿಪಡಿಸಲಾಗುತ್ತದೆ. ಹಾಗೂ ಕಾಮಗಾರಿಯ ಮೆಬ್ಜೆ ರೂ.323. 00 
ಯೋಚಿಸಲಾಗಿದೆ; ತಗಲುವ ಕೋಟಿಗಾಗಿರುತ್ತದೆ ನಂದು ಭಾರತೀಯ ರಾಷ್ಟ್ರೀಯ ' ಹೆದ್ದಾರಿ ಪ್ರಾಧಿಕಾರ ಎಂದು 
ವೆಚ್ಚ ಎಷ್ಟು - ವರದಿಸಿರುತ್ತಾರೆ. 

ವಿಜಯಪುರ-ಸಂಕೇಶ್ವರವರೆಗಿನ ರಾಷ್ಟ್ರೀಯ ಹೆದ್ದಾರಿ-5488 ಒಟ್ಟು 169 
ಕಮೀ ಇದ್ದು, ಲೋಕೋಪಯೋಗಿ. "ಇಲಾಖೆ ರಾಷೀಯ ಹೆದ್ದಾರಿ ವಲಯಕ್ಕೆ 
ಸಂಬಂಧಿಸಿರುತ್ತದೆ. ಅದರಲ್ಲಿ ಈಗಾಗಲೇ ಕಿಮೀ.0.00 (ವಿಜಯಪುರ) ರಿಂದ 
80.00 (ಅಥಣಿ) ರವರೆಗಿನ ಯೋಜನಾ ವರದಿಯನ್ನು (DPR) ಭೂ-ಸಾರಿಗೆ 
ಮಂತ್ರಾಲಯ ನವದೆಹಲಿ ಇವರಿಗೆ ದ್ವಿಪಥದ ರಸ್ತೆಯನ್ನಾಗಿ ಅಭಿವೃದ್ದಿಪಡಿಸಲು 
ರೂ.395.00 ಕೋಟಿ (ಸಿವಿಲ್‌ ಕಾಮಗಾರಿಯ ನಚ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿದ್ದು, ಅನುಮೋದನೆ ನಿರೀಕ್ಷಿಸಲಾಗಿದೆ. 


ರಸ್ತೆ" ಅಗಲೀಕ ಣಕ್ಕೆ ನಜಹಪ್ಯಕ-ಾರ್ಧಾನಷ್ನಾವಾಡ್‌ ಭಾಗದ ರಾಷ್ಟ್ರೀಯ ಹೆದ್ದಾರಿ 
ಬೇಕಾಗಿರುವ ಭೂಸ್ಪಾಧೀನ (ಹೊಸ ರಾ.ಹೆ.50) ರಸ್ತೆ ಅಗಲೀಕರಣಕ್ಕೆ ಬೇಕಾಗಿರುವ ಭೂ-ಸ್ಥಾಧೀನ ಪಕಿಯಿ 
ಪಕ್ರಿಯೆ ಯಾವ ಪೂರ್ಣಗೊಂಡಿರುತ್ತದೆ ಎಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 
ಹಂತದಲ್ಲಿದೆ; ದವರು ತಿಳಿಸಿರುತ್ತಾರೆ. 

' ರಾಷ್ಟ್ರೀಯ "ಹೆದ್ದಾರಿ ವಲಯ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ. 
ರಸ್ತೆ ಅಗಲೀಕರಣಕ್ಕೆ ಬೇಕಾಗಿರುವ ಭೂಸ್ಥಾಧೀನ ಪ್ರಕ್ರಿಯೆ 3(A) 
ಪ್ರಾರಂಭಿಸ ಸಬೇಕಾಗಿದ್ದು ” ಈ ಪ್ರಸ್ತಾವನೆಗೆ ಮಂಜೂರಾತಿ ದೊರೆತ ನಂತರ ಕ್ರಮ 
ಕೈಗೊಳ್ಳಲಾಗುವದು. 


K 


ಭೂಸ್ಸಾಧೀನ್ಕ `ಚೇಕಾಗು' ವಿಜಯೆಪ್ರೆರ ವ ಗುಲ್ಬರ್ಗಾ - ಹೆಮ್ನಾದಾದ್‌`ಭಾಗದ ಕಷ್ಟ್‌] 
ಹಣವನ್ನು ರಾಜ್ಯ ಸರ್ಕಾರ | ಹೆದ್ದಾರಿ-218 (ಹೊಸ ರಾ.ಹೆ.50) ಕಾಮಗಾರಿಗೆ ಸಂಬಂಧಪಟ್ಟಂತೆ ರಾಜ್ಯ 
ಬಿಡುಗಡೆ ಮಾಡಿದೆಯೇ? '; ಸರ್ಕಾರವು ಭೂಸ್ನಾಧೀನ ಪ್ರಕ್ರಿಯೆಯೆಗೆ ಯಾವುದೇ ಹಣ ಬಡುಗಡೆ 
ಮಾಡಿರುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ವಲಯಕ್ಕೆ ಸಂಬಂಧಿಸಿದಂತೆ ರಸ್ತೆಯ 
ಭೂ-ಸ್ಪಾಧೀನಕ್ಕೆ ಬೇಕಾಗುವ ಪಣವನ್ನು "ಯೋಜನಾ ವರದಿಯಲ್ಲಿ 


ಪ್ರಸ್ತಾಪಿಸಲಾಗಿದೆ. 


ಕಡತ ಸಂಖ್ಯೆ: ಲೋಇ 93 ಸಿಎನ್‌ಹೆಚ್‌ 2021 (ಇ) 


£N 
(ಗೋವಿಂದ ಸಖೆ£ಜೋಳ) 


ಉಪ ಮುಖ್ಯಮಂತ್ರಿ, 
ಲೋಕೋಪಯೋಗಿ ಇಲಾಖೆ 


